ಕರ್ನಾಟಕ ವಿಧಾನ ಪರಿಷತ್ತು 


ಜಿ ಗುರುತಿಲ್ಲದ ಪ್ರಕ್ಟೆ ಸಂಖ್ಯೆ : 955 


ಸದಸ್ಯರ ಹೆಸರು : - ಶ್ರೀ ಕೆಹರೀಶ್‌ ಕುಮಾರ್‌ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ : 20-09-2021 | 
ಉತ್ತರಿಸುವ ಸಚಿವರು : ಅರಣ್ಯ ಹಾಗೂ ಆಹಾರ, ನಾಗರಿಕ ಸರಬರಾಜು 


ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರು 


ಪತ್ನಿ A ಉತ್ತರ , 
ಜಿಲ್ಲೆ ಹೊನ್ನಾಪರ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ಅರಣ್ಯ ವಿಭಾಗದ 
ಹೊನ್ನಾವರ ವಲಯದ ಗುಣವಂತೆ ಗ್ರಾಮ ಅರಣ್ಯ ಸ.ನಂ.275 


ಕಾರವಾರ 
ತಾಲ್ಲೂಕಿನ . ಗುಣವಂತೆ ಗ್ರಾಮದ 
ಹಾಗೂ 263 ರ ಫಾರೆಸ್ಟ್‌ ಜಾಗ ಅತಿಕ್ರಮಣವಾಗಿರುವ ಬಗ್ಗೆ 


- ಅರಣ್ಯ ಇಲಾಖೆಯ ಗಮನಕ್ಕೆ ಬಂದಿರುತ್ತದೆ. 
ಹಾಗೂ 263 ರಲ್ಲಿ -ಪೌರೆಸ್ಟೆ ಜಾಗ ' . ರ್‌ 
ಗುಣವಂತೆ ಗ್ರಾಮ ಅರಣ್ಯ ಸ.ನಂ.275 ಜಾಗದಲ್ಲಿ | 


ಫಾರೆಸ್ಸೆ ಸರ್ವ ಸರ್ವೆ ನಂ.275 


ಅತಿಕ್ರಮವಾಗಿರುವ ಬನ್ಗೆ ಸರ್ಕಾರದ 
ಅತಿಕ್ರಮಣ" ಮಾಡಿದವರ ಹೆಸರು ಮತ್ತು ಹೆಕ್ಟೇರುವಾರು 


ಗಮನಕ್ಕೆ ಬಂದಿದೆಯೇ; (ಅತಿಕ್ರಮ | ಮ್ರಾಹಿತಿಯು ಈ ಕೆಳಗಿನಂತಿರುತ್ತದೆ. 


ಮಾಡಿದವರ ಹೆಸರು ಹೆಕ್ಟೇರುವಾರು ತಕ್ಷೀರು ಸಂಖೆ, 


ಮತ್ತು ದಿನಾಂಕ 


ಮಾಹಿತಿಯನ್ನು ಒದಗಿಸುವುದು). *- || ಸಂ. 


21/2013-14 
ದಿನಾಂಕ: 
30-12-2013 


ಉತ್ತರ ಕನ್ನಡ ಜಿಲ್ಲೆ. ಹೊನ್ನಾವರ ಅರಣ್ಯ ವಿಭಾಗದ 
ಹೊನ್ನಾವರ ವಲಯದ ಗುಣವಂತೆ ಗ್ರಾಮ. ಅರಣ್ಯ ಸನಂ. 
263 ಜಾಗದಲ್ಲಿ ಅತಿಕ್ರಮಣ ಮಾಡಿದವರ ಹೆಸರು ಮತ್ತು 
| ಹೆಕ್ಟೇರ್‌ ವಾರು ಮಾಹಿತಿಯು ಈ ಕೆಳಗಿನಂತಿರುತ್ತದೆ." 


14/1998-99, 
G:14.08.1998 


ಪುಟ್ಟಯ್ಯ . ಗಣಪ 


ಗುಣವಂತೆ 


15/1998-99, 
G:14.08.1998 


16/1998-99, 
G:14.08.1998 


17/1998-99, 
ದಿ;14.08.1998 


18/1998-99, 
ದಿ:15.08.1998 


19/1998-99, 
ದಿ:15.08.1998 


20/1998-99, 
ದಿ:15.08.1998 


21/1998-99, 
ದಿ:15.08.1998 


22/1998-99, 
ದಿ:15.08.1998 


23/1998-99, 
&ಿ:15.08.1998 


24/1998-99, 
ದಿ:15.08.1998 
25/1998-99, 


ದಿ:15.08.1998 


26/1998-99, 


15.08.1998. 


ಈ  ಅತಿಕಮವನ್ನು ಇಡಯಮು 
ವಿಫಲರಾದ ' ಕೆಳದಹತದಿಂದ 
ಮೇಲಿನ ಹಂತದ ಅಧಿಕಾರಿಗಳ 
| ಮೇಲೆ ಕೈಗೊಂಡ ಶಿಸ್ತು ಕ್ರಮವೇನು; 


ಸುರಕ್ಷ ಬೇಲಿ ಹಾಕಲು ಅರಣ್ಯ 
ಇಲಾಖೆಗೆ : ಇರುವ 
ತೊಂದರೆಯೇನು; ಈ: ಪ್ರದೇಶದಲ್ಲಿ 
ಅರಣ್ಯ ಇಲಾಖೆಯವರು ಬೆಳೆಸಿರುವ 


ಗೇರುಹಣ್ಣೆನ್ನು - ಹರಾಜು 
"| ಮಾಡಲಾಗುತ್ತಿದೆಯೇ? ಇಲ್ಲದಿದ್ದಲ್ಲಿ 
ಕಾರಣಗಳೇ? ' 


ಈ ಸರ್ವೆ ನಂಬರಿಸಲ್ಲಿ ಮಾಡಿರುವ | 
ಅತಿಕ್ರಮ ತೆರವುಗೊಳಿಸಿ ಈ ಸ್ಥಳದಲ್ಲಿ. 


03/2001-02, 
&ಿ:12.07.2001 


04/2001-02, 
ದಿ:18.07.2001 


05/2001-02, 
ದಿ:18.07.2001 


$ | 1556 | 56 
ಅರಣ್ಯ ಸ್ಪ ery 275 ರ 0.30 
ಒಟ್ಟು 


ಗುಣವಂತೆ ಗ್ರಾಮ ಅರಣ್ಯ ಸ.ನಂ.275 ಹಾಗೂ |. 
263ರ ' ಅರಣ್ಯ ಜಾಗದಲ್ಲಿರುವ ಅತಿಕ್ರಮಣಗಳು ಹಳೆಯ 
ಅತಿಕ್ರಮಣವಾಗಿದ್ದು, ಅತಿಕ್ರಮಣದಾರರು ಅರಣ್ಯ ಹಕ್ಕು 
ಕಾಯ್ದೆಯಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದು, ಪರಿಶೀಲನಾ 
ಹಂತದಲ್ಲಿರುತ್ತದೆ. ಹೊಸದಾಗಿ ಯಾವುದೇ ಅತಿಕ್ರಮಣ |. 
ಮಾಡಿದ್ದಾಗಲೀ ಅಥವಾ ವಿಸ್ತರಿಸಿರುವುದಾಗಲೀ ಇರುವುದಿಲ್ಲ. 

ಗುಣವಂತೆ ಗ್ರಾಮ ಅರಣ್ಯ ಸುನಂ.263 ರಲ್ಲಿ ಈ ಮೇಲೆ | 
ನಮೂದಿಸಿದ ಅತಿಕ್ರಮಣದಾರರ ಪೆ ಪೈತಿ ನಾರಾಯಣ ತಿಮ್ಮಪ್ಪ 


ನಾಯ್ಯ ಗುಣವಂತೆ ಗ್ರಾಮ ಅತಿಕ್ರಮಣವನ್ನು ವಿಸ್ತರಿಸಲು 
' ಮುಂದಾದಾಗ ಅದನ್ನು ತಡೆದು ತೆರವುಗೊಳಿಸಿ ಸೂಕ್ತ 


ಕಾನೂನು ಕ್ರಮ ಜರುಗಿಸಿರುವುದರಿಂದ ಸಿಬ್ಬಂದಿಗಳ ಮೇಲೆ 
ಯಾವುದೇ ಕ್ರಮ ಜರುಗಿಸಿರುವುದಿಲ್ಲ. 

ಸದರಿ ಒತ್ತುವರಿದಾರರ ವಿರುದ್ಧ ಕರ್ನಾಟಕ ಅರಣ್ಯ 
ಕಾಯ್ದೆ 1963 ರಂತೆ ಕಲಂ 64(ಎ) ರಂತೆ ಒತ್ತುವರಿಯನ್ನು 
ತೆರವುಗೊಳಿಸಲು ಪ್ರಕ್ರಿಯೆ ನಡೆಸಲಾಗುತ್ತಿದೆ. ಸದರಿ ಪ್ರದೇಶದಲ್ಲಿ 
ಅರಣ್ಯ ಇಲಾಖೆಯಿಂದ ಯಾವುದೇ ಗೇರು "ನೆಡುತೋಪು 


ಸಂಖ್ಯೆ ಅಪಜೀ 48 ಎಫ್‌ಜಿಎಲ್‌ 2021 


ನಿರ್ಮಾಣ ಮಾಡಿ ನಿರ್ವಹಿಸಿರುವುದು ಇರುವುದಿಲ್ಲ. 


| RAN 
ಅರಣ್ಯ ಹಾಗೂ ಆಹಾಶೆ' ನಾಗರಿಕ ಸರಬರಾಜು ` 


ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರು. 


